KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೯ , ೨೦೧೦ ( ಭಾದ್ರಪದ ೧೮, ಶಕ ವರ್ಷ ೧೯೩೨) ಸಂಚಿಕೆ ೩೬ 

ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


FINANCE SECRETARIAT 

NOTIFICATION 
No : FD 671 Exp -12/ 2010, Bangalore, Dated :10 August, 2010 
In exercise of the powers conferred under Section 4 ( g ) of the Karnataka Transparency in Public 
Procurements Act, 1999, Government hereby notify that Provisions of the said Act shall not apply to the 
Energy Department, for engaging the services of M /s Feedback Ventures Private Limited at a cost of 
Rs. 102.00 lakhs (excluding taxes and out of pocket expenses) to study the proposal for performance 
improvement of Raichur Thermal Power Plant, subject to the following : 

( a ) The total project if successful of Rs. 102 lakhs and if unsuccessful of Rs. 42 lakhs shall be paid 

from the internal resources ofKPCL . 
(b ) Since the success of the project as highlighted in the proposal of the M /s Feedback Ventures 

depends on the cooperation of KPCL staff, the Energy Department shall ensure that the 
KPCL top management is totally on Board and committed to support this performance 
improvement project. 

BY ORDER AND IN THE NAME OF GOVERNOR OF 

KARNATAKA , 
PR -762 

H . SHEKHARAPPA 
Under Secretary to Government, 
Finance Department (Procurement Cell) 


( ೮೭೧) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೪ಎ 
FINANCE SECRETARIAT 

NOTIFICATION 
No : FD3020 JS ( A)/ 2010, Bangalore, Dated :13 August, 2010 
In exercise of the powers conferred under Section 4 (g) of the Karnataka Transparency in Public 
Procurements Act, 1999, Government hereby notify that Provisions of the said Act shall not apply to the 
Urban Development Department for taking up of works of urgent nature of about Rupees Twenty five 
crores pertaining to Gulbarga City Corporation subject to the condition that the works are entrusted to 
professionally competent agencies and quality work is executed at competitive cost. 

BY ORDER AND IN THE NAME OF GOVERNOR OF KARNATAKA , 

A . N . SRIDHARA 
PR -763 

Joint Secretary to Government, 

Finance Department (Admn ) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 106 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ:11ನೇ ಆಗಸ್ಟ್ 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿ., 
ಕೋಲಾರ, ಕೋಲಾರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1) ಶ್ರೀ ಎಂ . ವೆಂಕಟಪ್ಪ ಬಿನ್ ಟಿ. ಮುನಿಯಪ್ಪ, ಕವರನಹಳ್ಳಿ, ಎಸ್. ಜಿ.ಕೋಟೆ ಅಂಚೆ, ಬಂಗಾರಪೇಟೆ ತಾಲ್ಲೂಕು, 
ಕೋಲಾರ ಜಿಲ್ಲೆ. 

2) ಶ್ರೀಮತಿ ಉಮಾದೇವಿ ಟಿ.ಎಸ್. ಕೋಂ ಎಸ್.ಎನ್. ನರಸಪ್ಪ, ಯಲ್ಲೂರು ಗ್ರಾಮ ಮತ್ತು ಅಂಚೆ, 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. 

3) ಶ್ರೀ ಹೆಚ್. ಎಂ . ತಿಮ್ಮರಾಯಪ್ಪ ಬಿನ್ ಹೆಚ್. ಮುನಿಯಪ್ಪ, ಭವ್ಯಶ್ರೀಹರ್ಷಿತ ನಿಲಯ, ಕೀಲುಕೋಟೆ, ಸತ್ಯಮ್ಮ 
ದೇವಸ್ಥಾನದ ಹತ್ತಿರ, ಕೋಲಾರ ನಗರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್. ನೂಲಿ 
ಪಿ . ಆರ್ .765 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
KARNATAKA GOVERNOR S SECRETARIAT 

NOTIFICATION 
No.GS 8 AUM 2009 BANGALORE , Dated : 18th August, 2010 
WHEREAS , the Board of Management, University of Agricultural Sciences , Bangalore was 
constituted in terms of Section 12 (1 ) of the University of Agricultural Sciences Act,2009 vide Notification 
No GS 8 AUM 2009 Dated 20th May 2010 , leaving the position under Section 12 (2 ) (VII) vacant for want 
of appropriate proposal from the Government. 

WHEREAS , in file NO KRI THO E 182 KRIVI VI 2010 the State Government has indicated three 
nominees on the Board of Management of the University of Agricultural Sciences , Bangalore under the 


ಭಾಗ - ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

೮೭೩ 
category of Progressive Farmers in terms of Section 12 (2 ) (vii) of the University of Agricultural Sciences , 
Act , 2009. 

NOW THEREFORE, I H .R . BHARDWAJ, Governor of Karnataka and Chancellor University of 
Agricultural Sciences , Bangalore in exercise of the powers conferred under Section 12 ( 1) of the University 
of Agricultural Sciences Act, 2009 hereby appoint the following persons on the Board ofManagement of 
the University of Agricultural Sciences , Bangalore: 
Section Category 

SI.N Persons appointed 


12( 2)(VII) Five Progressive farmers from the 

( 7 

Sri K . Basavakumar 
Jurisdiction of the University ofwhich 

S / o B . Haleshappa. 
two persons belonging to the 

Bikkonahalli. 
schedule Caste or the Scheduled 

Kommanal Post, Shimoga Taluk and 
Tribes to be nominated by the State 

District. (General) 
Government 

Sri Rajappa , 
S / o Kenchamma, 
Kattalagere, 
Channagiri Taluka , Davanagere District (ST) 
Sri H Shivappa 
S / o Hanumanthappa, 

Harihara , Davangere District.(SC ) 
The term of office of the above members shall be until 19 - 5 - 2013 . 

Sd/ 
H .R . BHARDWAJ 
Governor and Chancellor 

V .S . JERE 


PR - 764 


Under Secretary to Governor. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ನಅಇ 223 ಬೆಮಾಪ್ರಾ 2010, ಬೆಂಗಳೂರು, ದಿನಾಂಕ:10ನೇ ಆಗಸ್ಟ್ , 2010 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4- C (3)(i)(b) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಆರ್. ಪಿ. ಗುತ್ತಲ, ನಗರ ಸಭಾ ಸದಸ್ಯರು, ರಾಣಿಬೆನ್ನೂರು ಇವರನ್ನು ರಾಣಿಬೆನ್ನೂರು, 
ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ ಅವರು ನಗರ ಸಭೆಯ ಸದಸ್ಯರಾಗಿರುವ 
ಅವಧಿಯವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಂ . ಹಿರೇಮಠ 
ಪಿ . ಆರ್. 767 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೪ಎ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No .DPAR 363 SAS 2009 , Bangalore , Dated : 16th August, 2010 
Notification No. 14015 /11/2008 -AIS (I)-B , Dated :11.08 .2010 of Government of India , Ministry of 
Personnel, Public Grievances & Pensions , Department of Personnel & Training, New Delhi is hereby 
republished . 


No. 14015/11 / 2008 - AIS (0)- B 

Government of India 
Ministry of Personnel, Public Grievances & Pensions 
(Department of Personnel & Training) 

New Delhi, the 11th August, 2010 

NOTIFICATION 
In pursuance of the order Dated :02.07. 2010 passed by the Hon ble CAT, Bangalore Bench in OA 
No.282 /2009 filed by Sri. A .M . Kunjappa Vs. Union of India & Others and in exercise of the powers 
conferred by Rule 8 ( 1) of the Indian Administrative Service (Recruitment) Rules , 1954 read with 
Regulation 9 (1) of the Indian Administrative Service (Appointment by Promotion ) Regulations, 1955 and 
Rule 3 of the Indian Administrative Service (Probation ) Rules , 1954 , the President is pleased to appoint 
Shri A .M . Kunjappa, a State Civil Service officer of Karnataka to the Indian Administrative Service against 
the vacancies determined by Government of India under Regulation 5 ( 1) of the said Regulations in 
consultation with the State Government on the basis of inclusion of his name in the Select List for the year 
2008 , on probation until further orders and to allocate him to the Karnataka Cadre of IAS , under Rule 5 (1) 
of the Indian Administrative Service (Cadre) Rules, 1954 . 

S . S . SHUKLA 
Under Secretary to the Government of India 
By Order and in the name of the Governor ofKarnataka 

K .G . ANANTHA 
PR - 766 

Under Secretary to Government, 

DPAR (Services-I). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 632 ವೆಚ್ಚ -12 /10, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್ 2010 
ಕರ್ನಾಟಕ ಸರ್ಕಾರ ಸಚಿವಾಲಯದ ಎಲ್ಲಾ ಇಲಾಖೆಗಳಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತಕ್ಕೆ ಒಟ್ಟು ಮೂರು 
ತಿಂಗಳ ಕಾಲ ರೂ .2 ,77,956 /- ವೆಚ್ಚದಲ್ಲಿ ನೇರವಾಗಿ ಬಿ.ಎಸ್. ಎನ್.ಎಲ್. ಸಂಸ್ಥೆಯಿಂದ ಇಂಟರ್‌ನೆಟ್ ಸಂಪರ್ಕ ಪಡೆಯಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್ . ಶೇಖರಪ್ಪ 
ಪಿ . ಆರ್ . 769 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೯, ೨೦೧೦ 

೮೭೫ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 621 ವೆಚ್ಚ- 12 /10 , ಬೆಂಗಳೂರು, ದಿನಾಂಕ:19ನೇ ಆಗಸ್ಟ್, 2010 
ಮಾನ್ಯ ಮುಖ್ಯ ಮಂತ್ರಿಗಳು ಹಾಗೂ ಅತೀಗಣ್ಯ ವ್ಯಕ್ತಿಗಳ ಉಪಯೋಗಕ್ಕಾಗಿ ಮೆ : 0.S .S. Air Management, 
ನವದೆಹಲಿ ಇವರಿಂದ ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್‌ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಗೆ ದಿನಾಂಕ:01.10.2010ರಿಂದ ಒಂದು ವರ್ಷದ ಅವಧಿಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್. ಶೇಖರಪ್ಪ 
ಪಿ . ಆರ್‌. 770 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 711 ವೆಚ್ಚ-12/10, ಬೆಂಗಳೂರು, ದಿನಾಂಕ : 20ನೇ ಆಗಸ್ಟ್ 2010 
ರಾಜ್ಯದ 7 ಪೈಲಟ್ ಜಿಲ್ಲೆಗಳಲ್ಲಿ Electronic Benefit Transfer ( E.B .T.) ಯೋಜನೆಯನ್ನು ಜಾರಿಗೆ ತರಲು 
ಅಗತ್ಯವಿರುವ Management Information System and Public Grievance Redressal System ( MIS & PERS ) ನ 
ಅಪ್ಲಿಕೇಷನ್ ಸಾಫ್ಟ್‌ವೇರ್‌ ಅಭಿವೃದ್ದಿಪಡಿಸುವ ಕಾರ್ಯವನ್ನು ರೂ .16.55 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ NICINICSI ಸಂಸ್ಥೆಗೆ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

- NIC / NICSI ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ . ಪಿ. 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಹೆಚ್ . ಶೇಖರಪ್ಪ 
ಪಿ . ಆರ್‌. 771 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಜಲಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 13 ಸಿಎಬಿ 2009 , ಬೆಂಗಳೂರು, ದಿನಾಂಕ:20ನೇ ಆಗಸ್ಟ್ 2010 | 
ಕರ್ನಾಟಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1980ರ ಸೆಕ್ಷನ್ 4( 2)(i) ರನ್ವಯ ಶ್ರೀ ಕೆ.ಶೇಖರಪ್ಪ 
ಬಿನ್ ರುದ್ರಪ್ಪ, ಪ್ರೇಮಾನಂದ ನಿಲಯ , ಕುಮದ್ವತಿನಗರ, ಶಿಕಾರಿಪುರ - 577 427, ಶಿವಮೊಗ್ಗ ಜಿಲ್ಲೆ, ಇವರನ್ನು ಕಾಡಾ, ಭದ್ರಾ 
ಜಲಾಶಯ ಯೋಜನೆ, ಶಿವಮೊಗ್ಗ ಇಲ್ಲಿಗೆ ಅಧಿಕಾರೇತರ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಶ್ರೀನಿವಾಸಲು 
ಪಿ . ಆರ್ . 772 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ತಾಂತ್ರಿಕ -1), 

ಜಲ ಸಂಪನ್ಮೂಲ ಇಲಾಖೆ. 


೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೪ಎ 
WOMEN AND CHILD DEVELOPMENT SECRETARIAT 

NOTIFICATION 
No :WCD 129 PHP 2010, Bangalore, Dated:11th August, 2010 
Sri K . V . Rajanna , President, Narendra Foundation , Siddapur, Pavagada Taluk , Tumkur District is 
appointed as Commissioner for Persons with Disabilities under Section 60 ( 1) of the Persons with 
Disabilities (Equal Opportunities , Protection of Rights and Full Participation ) Act, 1995 until further orders . 
The terms and conditions under Section 60 (3 ) of the Actwill be issued separately . 

By Order and in the Name of the Governor of Karnataka , 

B . KAMALAMMA 
PR -773 

Under Secretary to Government, 

Women and Child Development Department. 
ಕಾರ್ಮಿಕ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ: ಕಾಣ 63 ಎಲ್ಎಂಡಬ್ಲ್ಯೂ 2010, ಬೆಂಗಳೂರು, ದಿನಾಂಕ:16ನೇ ಆಗಸ್ಟ್ , 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 100 ಎಲ್‌ಎಂಡಬ್ಲ್ಯೂ 2009 , ದಿನಾಂಕ: 21.10. 2009ರ ಸ್ವತಂತ್ರ ಸದಸ್ಯರ 
ಪಟ್ಟಿಯ ಕ್ರಮ ಸಂಖ್ಯೆ:(5) ರ ನಂತರ “ಕ್ರ. ಸಂ .(6), ಸಹಾಯಕ ಕಾರ್ಮಿಕ ಆಯುಕ್ತರು (ಕನಿಷ್ಟ ವೇತನ), ಕಾರ್ಮಿಕ ಆಯುಕ್ತರ 
ಕಛೇರಿ, ಬೆಂಗಳೂರು, ಇವರನ್ನು ಸದಸ್ಯ ಕಾರ್ಯದರ್ಶಿ ” ಎಂಬುದಾಗಿ ಸೇರಿಸಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಆರ್ . ಪ್ರಭು 
ಪಿ . ಆರ್. 774 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 163 ಎಲ್‌ಆರ್‌ಎ 2010, ಬೆಂಗಳೂರು, ದಿನಾಂಕ:17ನೇ ಆಗಸ್ಟ್ , 2010 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1)( 11)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ 
ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸದರಿ ಭೂ 
ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರಮ | ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂಖ್ಯೆ | 
1 . ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ 1) ಶ್ರೀ ಹೆಚ್. ಪೂಜಪ್ಪ ತಂದೆ ಕೆಂಚಪ್ಪ, (ಮೀಸಲಾತಿ) 

ದೇವಗೊಂಡನಹಳ್ಳಿ 
2) ಶ್ರೀ ಎಂ . ವೆಂಕಟೇಶ ತಂದೆ ಕೃಷ್ಣರೆಡ್ಡಿ ಮಾಗಳ 
3) ಶ್ರೀ ಗಡ್ಡಿ ಚನ್ನಬಸಪ್ಪ ತಂದೆ ಮಾರ್ತಾಂಡಪ್ಪ, ಕುಂಬಳಿ 
4) ಶ್ರೀ ಗಂಗಪ್ಪ ತಂದೆ ಕೆಂಚಪ್ಪ , ಹ್ಯಾರ್ಡ್, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ನಾರಾಯಣ ಗೌಡ 
ಪಿ . ಆರ್. 776 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


೮೭೭ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 169 ಎಲ್‌ಆರ್‌ಎ 2010 , ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್ , 2010 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1)(11) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ 
ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸದರಿ ಭೂ 
ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರಮ | ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂಖ್ಯೆ 
1. ಬ್ರಹ್ಮಾವರ ( ಹೆಚ್ಚುವರಿ) ಉಡುಪಿ (1) ಶ್ರೀ ನಾರಾಯಣ ಮಾಸ್ಟರ್ ಬಿನ್ ಕೊರಗ, (ಮೀಸಲಾತಿ) ಕುಕ್ಕುಡೆ 
ತಾಲ್ಲೂಕು. 

ಅಂಚೆ, ಹಾರಾಡಿ ಉಡುಪಿ. 
2 ) ಶ್ರೀ ಅಶೋಕ ಕುಮಾರ್ ಬಿನ್ ಜಿ. ಕರಿಯಪ್ಪ, 
“ ಶ್ರೀ ಭಗವತಿ ಪ್ರಿಯ ಸದನ್ ” ಕೆಳನೇಜಾರು , ಉಡುಪಿ , 
3) ಶ್ರೀಮತಿ ಜಯಲಕ್ಷ್ಮಿ ಯದವ್ ಕೋಂ ವಿಜಯಗೊಲ್ಲ, “ ದಿವ್ಯಶ್ರೀ ” 
ಬಿರ್ತಿ , ಬ್ರಹ್ಮಾವರ, ಉಡುಪಿ. 
4) ಶ್ರೀ ರಾಘವೇಂದ್ರ ಉನ್ನೂರು ಬಿನ್ ಸಂಜೀವ ರಾವ್, 
ಶ್ರೀ ಸಿದ್ಧಿವಿನಾಯಕ, ಫ್ಲೋರ್‌ಮಿಲ್, ತೆಂಕಬೆಟ್ಟು, ಉಷ್ಟೂರ, ಉಡುಪಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ನಾರಾಯಣ ಗೌಡ 
ಪಿ . ಆರ್ .777 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 47 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:13ನೇ ಆಗಸ್ಟ್ 2010 
ಶ್ರೀ ಸ್ವಾಮಿ ದಯಾನಂದ ಸರಸ್ವತಿ ಎಜುಕೇಷನ್ ಅಂಡ್ ಕಲ್ಬರಲ್ ಟ್ರಸ್ಟ್, ಮೈಸೂರು, ಇವರಿಗೆ ಮೈಸೂರು 
ತಾಲ್ಲೂಕು, ಹಾಲಾಳು ಗ್ರಾಮದ ಸರ್ವೆ ನಂ . 45 /1 ರಲ್ಲಿ 2 ಎಕರೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು 
ಮೈಸೂರು ಜಿಲ್ಲಾಧಿಕಾರಿಯವರ ಅಧಿಕೃತ ಜ್ಞಾಪನ ಸಂಖ್ಯೆ: ಎಲ್‌ಆರ್‌ಎಫ್/ಎಸ್ ಪಿಎಲ್/12 /2007 -08, 
ದಿನಾಂಕ:18 .03.2008ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1) ರಡಿ ಅನುಮತಿ ನೀಡಿ ಸಂಸ್ಥೆಯು 
ಉದ್ದೇಶವನ್ನು 2 ವರ್ಷದೊಳಗಾಗಿ ಪೂರೈಸುವಂತೆ ಷರತ್ತು ವಿಧಿಸಲಾಗಿತ್ತು. ಕಾರಣಾಂತರಗಳಿಂದ ನಿಗದಿತ ಅವಧಿಯೊಳಗೆ 
ಉದ್ದೇಶ ಪೂರೈಸಿಕೊಳ್ಳಲಾಗದೆ ಇರುವುದನ್ನು ಸರ್ಕಾರವು ಪರಿಶೀಲಿಸಿ ಅರ್ಜಿದಾರರು ಉದ್ದೇಶವನ್ನು ಪೂರೈಸಿಕೊಳ್ಳಲು 
ಮತ್ತೊಂದು ಅವಕಾಶ ನೀಡಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ಮತ್ತೆ 2 ವರ್ಷಗಳವರೆಗೆ 
ಕಾಲಾವಧಿಯನ್ನು ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ನಾರಾಯಣ ಗೌಡ 
ಪಿ . ಆರ್. 778 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೪ಎ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 107 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ:18ನೇ ಆಗಸ್ಟ್ , 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಶಶಿಕಲಾ ಕೋಂ ಶ್ರೀಧರಭಟ್, ಅವಲಗೋಡು ಅಂಚೆ, ಸೊರಬ 
ತಾಲ್ಲೂಕು ಇವರನ್ನು ಸಾಗರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ ., ಸಾಗರ, 
ಶಿವಮೊಗ್ಗ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್ . ನೂಲಿ 
ಪಿ. ಆರ್ .779 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಇ 711 ವೆಚ್ಚ- 12 / 10, ಬೆಂಗಳೂರು, ದಿನಾಂಕ:23ನೇ ಆಗಸ್ಟ್ , 2010 
ದಿನಾಂಕ :20. 08 .2010ರ ಸಮ ಸಂಖ್ಯೆಯ ಅಧಿಸೂಚನೆಯ ಎರಡನೇ ಕಂಡಿಕೆಯ ಮೊದಲನೇ ವಾಕ್ಯವಾದ 
" NIC / NICSI ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ. ಪಿ. ಅಧಿನಿಯಮ 
ಮತ್ತು ನಿಯಮಗಳನ್ನು ಪಾಲಿಸಬೇಕು” ಎಂಬುದನ್ನು ತೆಗೆದು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಶೇಖರಪ್ಪ 
ಪಿ . ಆರ್‌.783 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 642 ವೆಚ್ಚ - 12 /10, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್ , 2010 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪರಿಧಿಯೊಳಗೆ ಬರುವ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಔಷಧಗಳನ್ನು M/s. 
Karnataka Antibiotics & Pharmaceuticals Ltd ., ( ಕೆಎಪಿಎಲ್) ಇವರಿಂದ ನೇರವಾಗಿ ಖರೀದಿಸಲು ವೈದ್ಯಕೀಯ ಶಿಕ್ಷಣ 
ಇಲಾಖೆಯ ಶಿಫಾರಸ್ಸನ್ನು ಪರಿಶೀಲಿಸಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ದಿನಾಂಕ: 31.03. 2011ರ ವರೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಈ ವಿನಾಯಿತಿಯು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಿರುತ್ತದೆ. 

1) ಕೆಎಪಿಎಲ್ ಸಂಸ್ಥೆಯು National Pharmaceuticals Pricing Authority ( NPPA) ಯು ನಿಗದಿಪಡಿಸಿದ 
ದರಗಳ ಅನ್ವಯ ಔಷಧಿಗಳನ್ನು ಸರಬರಾಜು ಮಾಡಬೇಕು. 

2) ವೈದ್ಯಕೀಯ ಶಿಕ್ಷಣ ಇಲಾಖೆಯು ಔಷಧಗಳ ಗುಣಮಟ್ಟ ಹಾಗೂ ದರಗಳನ್ನು ಖಚಿತ ಪಡಿಸಿಕೊಳ್ಳಬೇಕು. 

3) ಸದರಿ ವಿನಾಯಿತಿಯು ಕೆಎಪಿಎಲ್ ಸಂಸ್ಥೆಯೇ ಉತ್ಪಾದಿಸುವ ಔಷಧಗಳಿಗೆ ಮಾತ್ರ ಅನ್ವಯವಾಗುವುದು. ಇತರೆ 
ಸಂಸ್ಥೆ / ತಯಾರಕರಿಂದ ಕೆಎಪಿಎಲ್ ಸಂಸ್ಥೆಯು ಔಷಧ ಇತ್ಯಾದಿಗಳನ್ನು ಖರೀದಿಸಿ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ 
ಸರಬರಾಜು ಮಾಡತಕ್ಕದ್ದಲ್ಲ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಶೇಖರಪ್ಪ 
ಪಿ . ಆರ್ .801 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


